ಹಿ.ನಿ, ಕೃಷ್ಣ ಮೂರ್ತಿ* 
ಾ 


ಕರ್ನಾಟಿಕ ಇತಿಹಾಸದಲ್ಲಿ ರಡಿಗಾವಳಿಯ ಸ್ಥಾನ-ಒಂದು ಫಪರಿಕೀಲನೆ 


ಕ್ರಿಸ್ತಶಕ ಹತ್ತನೆಯ ಶತಮಾನದ ಕೊನೆಯಲ್ಲಿ 
ತಲೆಯೆತ್ತಿದ ಹೆಸರಾಂತ ಚೋಳ ದೊರೆ ರಾಜರಾಜ 
ನೇಸರಿವರ್ಮ ; ಅಂದರೆ ಮೊದಲನೆಯ ರಾಜರಾಜನು 
ದಕ್ಷಿಣ ಭಾರತದ ಹಲವು ಪ್ರದೇಶಗಳನ್ನು ಆಕ್ರಮಿಸಿ 
ಕೊಂಡಿದ್ದನೆಂದು ಅವನ ಶಾಸನಗಳಿಂದ ತಿಳಿದುಬರು 
ತಜಿ. ಹಾಗೆ ಆಕ್ರಮಿಸಿಕೊಂಡಿದ್ದನೆಂದು ಉಕ್ತ 
ವಾಗಿರುವ ಪ್ರದೇಶಗಳಲ್ಲಿ ಕರ್ನಾಟಕದ ಭೌಗೋಳಿಕಾ 
ವ್ಯಾಪ್ತಿಯಲ್ಲಿ ಬರುವ ಗಂಗವಾಡಿ, ನೊಳಂಬವಾಡಿ, 
ರಟ್ಟಿವಾಡಿ, ಕೊಡಗಮಲೆನಾಡು (ಕುಡುಮಲೈನಾಡು) 
ಮುಂತಾದವುಗಳೊಂದಿಗೆ “ದೆಡಿಗಾನಟಿ' ಅಥವಾ 
"ದಡಿಗವಾಡಿ' ಎಂಬ ಪ್ರದೇಶವೊಂದನ್ನು ನಿಯತವಾಗಿ 
ಉಲ್ಲೇಖಿಸಿರುವುದು ಗಮನ ಸೆಳೆಯುತ್ತದೆ. ಪ್ರಸ್ತುತ 
ಆ ದಡಿಗವಾಡಿ ಅಥವಾ ದಡಿಗಮಂಡಲದ ಪ್ರಾದೇಶಿಕ 
ವ್ಯಾಪ್ತಿ, ಕರ್ನಾಟಿಕ ಇತಿಹಾಸದಲ್ಲಿ ಆದರ ಸ್ಥಾನ 
ಮತ್ತು ಪಾತ್ರ ಇತ್ಯಾದಿ ವಿವರಗಳ ಪರಿಶೀಲನೆಯೇ 
ಈ ಸಂಪ್ರಬಂಧದ ಆಶಯವಾಗಿದೆ. 


ಚೋಳ ಮತ್ತು ಅದಕ್ಕೂ ಪೂರ್ವದ ಶಾಸನ 
ಗಳಲ್ಲಷ್ಟೇ ಕ್ವಚಿತ್ತಾಗಿ ಉಲ್ಲೇಖಗೊಂಡಿರುವ ಈ 
ಪ್ರಾಜೀಶಿಕ ನಿಭಾಗದ ಬಗ್ಗೆ ಡಾ| ಜೆ. ಎಫ್‌. ಫ್ಲೀಟ್‌ 
ರವರು ಕ್ರಿ. ಶ. ೧೯೦೧ರ ಇಂಡಿಯನ್‌ ್ಯಂಟಿಕ್ಟರಿ 
ಸಂಸುಟ ೩೦ರಲ್ಲಿ "ನೋಟ್ಸ್‌ ಆನ್‌ ಇಂಡಿಯನ್‌ ಹಿಸ್ಟರಿ 
ಅಂಡ್‌ ಜಾಗ್ರನಿ' ಎಂಬ ಶೀರ್ಷಿಕೆಯಡಿಯಲ್ಲಿ 
*ತಡಿಗೈಪಾಡಿ', *ದಡಿಗವಾಡಿ' (ಪು. ೧೦೯) ಎಂಬ 


ಹೆಸರಿನ ಲೇಖನವೊಂದನ್ನು ಪ್ರಕಟಿಸಿರುತ್ತಾರೆ. ಅಲ್ಲಿ 
ಅವರು "ದಡಿಗಾವಟಿೌ' ಎಂಬುದು ಇಂದಿನ ಕೃಷ್ಣರಾಜ 
ನೇಟಿ, ಮಂಡ್ಯ, ನಾಗಮಂಗಲ, ಶ್ರೀರಂಗಪಟ್ಟಣ 
ಮತ್ತು ಮಳವಳ್ಳಿ ತಾಲ್ಲೂಕುಗಳ ಪ್ರದೇಶವನ್ನು ಒಳ 
ಗೊಂಡಿದ್ದಿತೆಂದು ಪ್ರತಿಪಾದಿಸಿರುವುದಲ್ಲದೆ, ಮುಂದೆ 
ಹಾಸನ ಮತ್ತು ತುಮಕೂರು ಜಿಲ್ಲೆಯ ಶಾಸನಗಳು 
ಪರಿಶೀಲನೆಗೆ ದೊರೆತಾಗ "ದಡಿಗಾವಟ*'ಯ ಉತ್ತರದ 
ಗಡಿ ತುಸು ವಿಸ್ತ ರಣಗೊಳ್ಳುವ ಸಾಧ್ಯತೆಗಳನ್ನು ವ್ಯಕ್ತ 
ಪಡಿಸಿದ್ದರು. ಅಲ್ಲದೆ "ದೆಡಿಗ' ವಂಶೀಯರ ಬಗ್ಗೆಯೂ 
ಧಾರವಾಡ ಜಿಲ್ಲೆ ಯಲ್ಲಿ ದೊರೆತ ಶಾಸನಗಳ ಹಿನ್ನೆಲೆ 
ಯಲ್ಲಿ ಬೆಳಕು ಚಲ್ಲಿದ್ದೆರು. ಕ್ರಿ.ಶ. ೧೯೦೧ರ ನಂತರೆ 
*ಎನಿಗ್ರಾಭ್ರಿಯಾ ಕರ್ನಾಟಕ'ದ ಶಿವಮೊಗ್ಗ, ಹಾಸನೆ, 
ಚಿತ್ರದುರ್ಗ, ತುಮುಕೂರು, ಕೋಲಾರ ಮತ್ತು 
ಬೆಂಗಳೊರು ಜಿಲ್ಲೆಯ ಶಾಸನ ಸಂಪುಟಿಗಳು ಹೊರ 
ಬಂದವು. ಅನರು ಭಾವಿಸಿದಂತೆ ಹಾಸನೆ ಹಾಗೂ 
ತುಮಕೂರು ಜಿಲ್ಲೆಯ ಶಾಸನಗಳಲ್ಲಿ ದಡಿಗಾವಳಿಗೆ 
ಸಂಬಂಧಿಸಿದಂತೆ ಹೆಚ್ಚಿನ ನಿನರಗಳೇನೂ ಕಂಡುಬರಲಿಲ್ಲ. 
ಆದರೆ ಬೆಂಗಳೂರು ಮತ್ತು ಕೋಲಾರ ಜಿಲ್ಲೆಗಳ ಶಾಸನೆ 
ಗಳಲ್ಲಿ ತುಸು ಹೆಚ್ಚಿನ ನಿವರಗಳು ಜೋಳ ಮತ್ತು 
ಚೋಳರ ಪೂರ್ವದ ಶಾಸನಗಳಲ್ಲಿ ಕಂಡುಬಂದಿದೆ, 


ಪಲ್ಲವ ನರಸಿಂಹ ವಿಕ್ರಮನ ೨೪ನೆಯ ಆಳಿಕೆಯ 
ವರ್ಷಕ್ಕೆ ಸೇರಿದ ಮುಳಬಾಗಿಲು ತಾಲ್ಲೂಕಿವ ಶಾಸನ 


* ಜಿಬಿ.ಜೆ. ೫೧೦, ೧೨ನೆಯೆ ಅಡ್ಡರಸ್ತೆ, ಎಚ್‌,ಎ.ಎಲ್‌, ಕಾಲೊನಿ, ಮಾರತ್‌ಹಳ್ಳಿ, ಬೆಂಗಳೂರು-೫೬೦ ೦೧೩ 


ಡಿ =? 


ಇತಿಹಾಸ ದರ್ಶನ 


೧೬೫ 


ವೊಂದರಲ್ಲಿ! ಸ ಸ್ಫಂಧಬಾಣಾಧಿರಾಜರ ಸೇವಕ "ಶೆಳಿಗರ್‌' 
ಎಂಬ ವೀರ, ತುರುಗಾಳೆಗದೆಲ್ಲಿ ಮಡಿದ ನಿವರನಿದೆ. 
ಈ ಶಾಸನದ ಪ್ರಕಾರ ತುರುಗಳನ್ನು ಹಿಡಿದವರು 
Se ವಾಣರಾಶರುಂ ಮಯಿಂದಿರಮಿಕ್ಕ 
ರಮರುಂ' ಎಂದಿಜೆ. ಇದನ್ನು ಪ್ರೊ|| ಟಿ.ವಿ. ಮಹಾ 
ಲಿಂಗಂ ಅವರು ದಡಿಯ (ದಿ ಚೀಫ್‌ ಆಫ್‌ ದಡಿಗಾವಳಿ?) 
"ವಾಣರಸರ್‌' (ಬಾಣರಾಜ) ಮತ್ತು "ಮಯಿಂದಿರ 
ಮಿಕ್ಕಿರಮರ್‌' ಎಂಡು ಅರ್ಥೈಸಿದ್ದಾ ರಲ್ಲದೆ ಅವರು 
“ಕನ್ನಡಿಗರು” ಎಂಬ ಸೂಚನೆಯ ನ್ನೂ ನೀಡಿದ್ದಾರೆ. 
“ಕನ್ನಡಗರುಣ” ಗಂಗೈದಣ ಆಳಿಪ್ರ...” ಎಂಬ 
ಶ್ರುತ ಭಾಗವು ಶಾಸನದಲ್ಲಿದೆ... ಈ 


ಹಿನ್ನೆಲೆಯಲ್ಲಿ ಹೇಳುವುದಾದರೆ ; ಬಾಣರಲ್ಲಿ ಇಬ್ಬಣ 
ಗಳಿದ್ದುದು ಕಂಡುಬರುತ್ತದೆ. ಒಂದು ಗುಂಪು ಸ್ವಂಧ 


ಬಾಣಾಥಿ ಅರಸೆರದಾಡಕೆ, ಇನ್ನೊಂದು ಬಾಣರಾಜರದು, 
ಅಂದರೆ ಪ್ರಾಯಶಃ ಮಹಾಬಲಿ ಬಾಣರಸರದು. ಇಲ್ಲಿ 
ಸ್ಫಂಧೆಬಾಹಾದಿ ಅರಸರು ಪಲ್ಲವರ ಅಧೀನರಾಗಿದ್ದರೆ, 
ಬಾಣರೆಸರು ದಡಿಗಾವಳಿಯ ಮುಖ್ಯಸ್ಥನಾಗಿ ಆ 
ಪ್ರದೇಶವನ್ನು ಆಳುತ್ತಿದ್ದಂತೆ ತೋರುತ್ತದೆ. ಗಂಗರೆ 
ಮೊದಲ ಶಿನಮಾರನ ಕಾಲದಲ್ಲಿ (ಕ್ರಿ.ಶ. ೬೭೯) ಗಂಗ 
೬೦೦೦ ಪ್ರದೇಶವು ಮಹಾನಲಿ ಬಾಣರಸರೆ ನಶದಲ್ಲಿದ್ದ 
ಅಂಶ ಇತರ ಶಾಸನೆಗಳಿಂದ ತಿಳಿದುಬರುತ್ತದೆ.3 


ಸುವಪಾರು . ಶೆ. ೯-೧೦ನೇ ಶತನಮಾನದೆ 
ಶಾಸನಮೊಂದು4 ಹ ಬಲ್ಲಹ ದಳಿಗವಳಿಯನಾಳೆ” 
ಎಂದು. ತಿಳಿಸುವುದರಿಂದ ದಡಿಗಾವಳಿ ಪ್ರದೇಶವು 
ಕ್ರಿ. ಶ. ೯-೧೦ನೇ ಶತಮಾನಗಳ ಅವಧಿಯಲ್ಲಿ 
ರಾಷ್ಟ್ರಕೂಟರ, ಪ್ರಾಯಶಃ ಮುಮ್ಮಡಿ ಕೃಷ್ಣನ ಅಳಿಕೆಗೆ 
ಒಳಪಟ್ಟಿದ್ದಿಕೆಂದು ಸ್ಪಷ್ಟವಾಗುತ್ತದೆ. ಕ್ರ. ಶ. ೧೦ನೇ 
` ಶತಮಾನದ ಮಧ್ಯದ ವೇಳೆಗೆ ನೊಳಂಬರ ಇರಿವನೊಳಂಬ 


1 ಎ, ಕಲ್ಯ ಮುಳಬಾಗಿಲು ೨೨೩ 

2 Inscriptions of 2೩181೩5, No: 256 

9 ಎ.ಕೆ. 2111, ಬೌರಿಂಗ್‌ಪೇಟಿ ೮೬ ಮುಂತಾದವು 
4 ಆದೇ ೫೭, ಮುಳಬಾಗಿಲಂ ೧೮೭ 

5 ಅದೇ, ಮಾಲೂರು ೬4, ಕ್ರಿ.ಶ, ಸು, ೯೫೦ 

6 ಅದೇ, ಮೈಸೂರು ೧೭೯ 

7 


೧ನೇ ದಿಲೀಪನ ಅಳಿಕೆಗೆ ದಡಿಗಾವಳಿ ಪ್ರಜೇಶ ಒಳ- 
ಸಟ್ಟಿದ್ದ ಅಂಶ ರಾಜೇನಹಳ್ಳಿ ಗ್ರಾಮದ ಶಾಸದಿಂದ* 


ಖಚಿತನಡುತ್ತ ಡೆ. ಹತ್ತ ನೆಯ ಶತಮಾನಕ್ಕೆ ಸೇರಿದ 
ಮೈಸೂರು ಜಿಲ್ಲೆಯ ವರುಣ ಗ್ರಾಮದ ತಾಸ 
ದಡಿಗವಾಡಿಯ ಮಸಿಕಲ್ಲ ಗಾವುಂಡನೆ ಮಗ ಮಟ್ಟಿಗ 
ನೆಂಬುನವನು ಕಾಳೆಗವೊಂದರಲ್ಲಿ ಮಡಿದ ವಿನರವನ್ನು 
ನೀಡುತ್ತದೆ. 


ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲ್ಲೂಕಿನ 
ಎಲೆಗೊಪ್ಪ ಗ್ರಾಮದ ಶಾಸನವು? ಗೋಹೆಯ ಭಟ್ಟಾರಕ 
ನೆಂಬ ಜೈನ ಯತಿಯೆನ್ನು ಸ್ಮುಶಿಸುವುದಾಗಿದೆ. ಆ 
ಶಾಸನದಲ್ಲಿ ಉಕ್ತವಾಗಿರುವ ನೊಳಂಬವಾಡಿಯು 
ಮೊಡನೊಡನೀದೆಡಿಗವಾಡಿಯುಂ” ಎಂಬ ವ ವಾಕ್ಯವಿದ್ದು ಚ 
ಆ ಶಾಸನ ದೊರೆತ ಕೊಪ್ಪ ಗ್ರಾಮವು ದಡಿಗವಾಡಿ 
ಯಲ್ಲಿಯೇ ಅಂತರಗತವಾಗಿದ್ದ "ಅಂಕವನ್ನು ಸ್ಪಷ್ಟ- 


ಪಡಿಸ ತ್ತದೆ. 


ಜೋಳರ ಪೂರ್ವ ಅವಧಿಗೆ ಸೇರಿದ ಮೇಲಿನ 
ಇಸನಗಳಿಂದ ಪ್ರಧಾನವಾಗಿ ವ್ಯಕ್ತವಾಗುವ ಅಂಶ 
ಗಳೆಂದರೆ : 


ದಡಿಗಾವನಳಿಯ ಪೂರ್ವಾರ್ಧ ಪ್ರದೇಶಗಳು 
ಮೊದಲಿಗೆ ಬಾಣರ ವಶದೆಲ್ಲಿ ನಂತರ ಗಂಗ-ರಾಷ್ಟ್ರ.. 
ಕೂಟರ, ಆನಂತರ ನೊಳಂಬರೆ ಅಳಿಕೆಗೆ ಒಳಪಟ್ಟ ದ್ದು 
ನೆಂದು ಹೇಳಬಹುದಾಗಿದೆ. ಪಶ್ಚಿಮ ಪ್ರಜೀಶೆಗಳು 
ಬಹುಮಟ್ಟಿ ಗೆಸ್ನಳೀಯ ಅದಿಕಾರಿಗಳ ವಶದಲ್ಲಿ ಇದ್ದ 
ವೆನ್ನ ಕ್‌ ಈ ಅಧಿಕಾರಿಗಳಿಗೆ ಯಾರು ಅಧಿರಾಜ 
ರಾಗಿದ್ದರೆಂಬುದು ಶಾಸನಗಳಿಂದ ಸ್ಪಷ್ಟವಾಗುವುದಿಲ್ಲ. 
ಬಹುಮಟ್ಟಿಗೆ ಈ ಶಾಸನಗಳು ತುರುಗಾಳೆಗ ಇಲ್ಲವೆ 
ಕಾಳೆಗಗಳನ್ನು ಉಲ್ಲೆ (ಖಿಸುವಂತಹುವಾಗಿವೆ. ವಾಸ್ತವ 
ವಾಗಿ ದಡಿಗಾವಳಿ "ಪ್ರಡೀಶವು ಪ್ರಾರಂಭ ಕಾಲದಲ್ಲಿ 


ಆದೇ 111, ನಾಗಮಂಗಲ ೧೨೨, ಕ್ರಿ.ಶ. ಸು, ೧೦ನೇ ಶತವರಾನ 


ಟ್ರ 


ಗಂಗರ ಪೂರ್ವ ಮತ್ತು ಉತ್ತರದ ಗಡಿಯಾಗಿದ್ದಿತು. 
ಗಂಗರು ಕೈಗೊಂಡ ಬಾಣ, ರಾಷ್ಠಕೂಟ ಹಾಗೂ 
ನೊಳಂಬರೆ ವಿರುದ್ಧದ ಹೋರಾಟಗಳು ನೆಡೆದಿರೆ 
ಬಹುದಾದ ಗಂಡುಭೂಮಿ ಇದಾಗಿದ್ದಿತೆಂದು ತೋರು 
ತ್ತದೆ. ಅಂತೆಯೇ ಈ ಪ್ರದೇಶಕ್ಕೆ "ದಡಿಗಾವಳಿ' ಅಥವಾ 
*ದಡಿಗವಾಡಿ' ಎಂಬ ಔಚಿತ್ಯ ಸೂರ್ಣವಾದ ಹೆಸರು 
ಸಂದಿದ್ದಿತು. *ದಡಿ' ಎಂದರೆ ದೊಣ್ಣೆ ಅಥವಾ ದಂಡ 
ವೆಂದು ಅರ್ಥೆ. *ದಡಿಗ' ಎಂದರೆ ದಂಡಧಾರಿ, ಶೂರ್ಕ 
ಬಲಶಾಲಿ, ಗಟ್ಟಿಗ್ಯ ದಾಂಡಿಗ ಎಂಬ ಅರ್ಥಗಳಿವೆ. 
"ವಳಿ' ಎಂಬುವು ವಳಿತದ ಹ್ರೆಸ್ಟರೂಪವಾಗಿದ್ದು 
ಪ್ರದೇಶ, ಆಡಳಿತಪ್ರಡೇಶ ಎಂಬ ಅರ್ಥವನ್ನು ಬಿಂಬಿಸು 
ತ್ಮಡೆ. ಅದು "ವಾಡಿ' ಅಂದರೆ "ಬಾಡ'ದಿಂದ ನಿನ್ಸನ್ನ 
ವಾದ ಪದವಾಗಿದ್ದು, ಮನೆ, ಸ್ಲಳ ಎಂಬ ಅರ್ಥಗಳನ್ನು 


[ay 8 
ಪಡೆದುಕೊಳ್ಳುತ್ತದೆ. ಒಟ್ಟಾರೆ ಶೂರರನಾಡು 
*ದಡಿಗವಾಡಿ' ಎನಿಸಿಕೊಂಡಿದ್ದಿತು. ಥೆ ಶೊರೆರೆ 


k= 5 
ನಾಡಾದ ದಡಿಗಾವಳಿ ಕೂಡ ಕಾಲಾಂತರದಲ್ಲಿ ಜೋಳ 
ರಾಜರಾಜನಿಗೆ  ಶರಣಾಗಬೇಕಾಯಿತು. ಒಟ 
ಇವರು ಗಡಿಯ ಕಾವಲುಗಾರರಾಗಿ ಚೋಳರನ್ನು ಬಹು 
ಸಮರ್ಥವಾಗಿಯೇ ಪ್ರತಿಭಟಿಸಿದ್ದರೆಂಬ ಸೂಚಕ 
ವಾಗಿಯೇ ಅವರ ಶಾಸನೆಗಳಲ್ಲಿ ಗಂಗ, ನೊಳಂಬರಷ್ಟೇ 
ಇವರಿಗೂ ಸ್ಥಾನ ಜೊಕೆತ್ತಿತ್ತು, ಎಂಬುದನ್ನು ಮನಗಾಣ 
ಬಹುದಾಗಿದೆ. 


ಇನ್ನು ಚೋಳರ ಆಡಳಿತ ಅವಧಿಯಲ್ಲಿನ ದಡಿಗಾ 
ವಳಿಯನ್ನು ಪ್ರಸ್ತಾಪಿಸುವ ಶಾಸನಗಳನ್ನು ಅವಲೋಕಿ 
ಸೋಣ : 

ಕ್ರಿಸ್ತಶಕ ೯೯೭ರ ಚೋಳ ರಾಜರಾಜದೇವನ 
ಹೊಸಕೋಟಿ ತಾಲ್ಲೂಕಿನ ಕಮ್ಮಸಂದ್ರ ಗ್ರಾಮದ 


ಶಾಸನದ ದಡಿಗಾವಾಡಿಯ ಕುರುಕ್ಷನ್ನೆಳ್ಳಿಯನ್ನು 
ಅಯ್ಯಪದೇನನ ಮಗ ಗನ್ನೆರಸನೆಂಬುವವನು 


ಆಳುತ್ತಿ ದ್ದ. 
ನೊಳಂಬರ 


ಅಂದರೆ ಕ್ರಿ. ಶ. ೯೯೭ರ ವೇಳೆಗಾಗಲೇ 
ಅಧೀನದಲ್ಲಿದ್ದ ದಡಿಗವಾಡಿ ಪ್ರದೇಶ 


8 ಆದೇ 170, ಹೊಸಕೋಟಿ ೧೧೧ 

9 ಅದೇ 17ರ, ನೆಲಮಂಗಲ ೧ 

10 ಎಂ. ಎ. ಆರ್‌. ೧೯೧೫, ಪು.:೯ 
11 ಎ.ಕೆ ೫2೭111, ಮಾಲೂರು ೧೩4 


ಇತಿಹಾಸ ದರ್ಶನ 


ಚೋಳರ ವಶವಾಗಿ ಹೋಗಿರುವ ಅಂಶ ಸ್ಪಷ್ಟೆವಾಗು 
ತ್ತದೆ. ಇಲ್ಲಿ ಉಕ್ತವಾಗಿರುವ ಅಯ್ಯಪದೇವನು, 
ಇರಿನನೊಳೆಂಬ ದಿಲೀಸನೆ ಮಗನಾದ ಇಮ್ಮಡಿ ಅಯ್ಯಸೆ 
ಡೇವನಾಗಿದ್ದು (೯೪೯-೬೬) ಅವನಿಗೆ ಗನ್ನರಸನೆಂಬ 
ಮಗನಿದ್ದ ಅಂಶ ಈ ಶಾಸನದಿಂದಷ್ಟೆ ತಿಳಿದುಬರುತ್ತದೆ. 
ಜೊತೆಗೆ ಜೋಳರ ಅಧೀನ ಅಧಿಕಾರಿಗಳಾಗಿ ಪರಿವರ್ತಿತ 
ರಾಗಿರುವುದೂ ಕಂಡುಬರುತ್ತದೆ. ಕುರುಕುನ್ಹಳ್ಳಿ 
ಎಂಬುದು ದಡಿಗವಾಡಿಯ ಒಂದು ಉಪ ನಿಭಾಗವಾಗಿದ್ದ 


ಆಂಶವೂ ಈ ಶಾಸನದಿಂದ ಗೊತ್ತಾಗುತ್ತದೆ. 


ಸೋಲದೇವಹಳ್ಳಿಯ ರಾಜೇಂದ್ರ ಚೋಳನ 
ಶಾಸನವು? ಕ್ರಿ. ಶೆ. ೧೦೨೯ಕ್ಕೆ ಸೇರಿದ್ದು, "ದಡಿಗವಳಿ 
ಯಾದ ವಿಕ್ರಮ ಜೋಳ ಮಂಡಲದ ಕುಕ್ಕನೂರ್ನ್ಸಾಡ 
ಗಾಡಗಾವುಂಡಂ ಗಂಗಗಾವುಂಡನ" ಮಗಂ ರಟ್ಟ 
ಕುಳಕಾಲ ಜೋಳಗಾವುಂಡಂ' ಎಂಬ ಉಲ್ಲೇಖ ಆ 
ಶಾಸನದಲ್ಲಿದೆ. ದಡಿಗಾವಳಿಯೇ ನಿಕ್ರಮಜೋಳ 
ಮಂಡಲನೆಂಬ ಹೆಸರು ಸಡೆದುಕೊಂಡಿದ್ದ ಆಂಶ ಹಾಗೂ 
ಕುಕ್ಕನೊರುನಾಡು ಅದರ ಭಾಗವಾಗಿದ್ದ ನಿಷಯ 
ಖಚಿತಪಡುತ್ತದೆ. ಗಂಗಗಾವುಂಡನೆಂಬ ಒಬ್ಬ ನಾಡ. 
ಗಾವುಂಡನ ಮಗ ಚೋಳರೊಂದಿಗೆ ಕೂಡಿಕೊಂಡು 
ರಾಷ್ಟ್ರಕೂಟ ಪ್ರದೇಶಗಳಲ್ಲಿನ ನೀರರೊಂದಿಗೆ ಚೋಳರ 
ಪರವಾಗಿ ಹೋರಾಡಿದುದರ ಕುರುಹಾಗಿ “ರಟ್ಟ. 
ಕುಳಕಾಲ' ಎಂಬ ಬಿರುದನ್ನು ಧರಿಸಿದ ಜೋಳ 
ಗಾವುಂಡನಾಗಿ ಸಕ್ಷಾಂತರಗೊಂಡಿರುವ ಅಂಶನನ್ನು ಈ 
ಶಾಸನ ಪ್ರತಿಬಿಂಬಿಸುತ್ತದೆ. 


ಮಣ್ಣೆ ನಾಡು ದಡಿಗೆನಗಳಿಯಾದ ವಿಕ್ರಮನು ಚೋಳ 
ಮಂಡಲದ ಭಾಗವೆಂದು ಕ್ರಿ. ಶ. ೧೧೫೦ರ ಶಾಸನ 
ವೊಂದರಲ್ಲಿ! ಉಕ್ತವಾಗಿದೆ. ಅಂದರೆ ಮಣ್ಣೆ ನಾಡು 
ಕೂಡ ದಡಿಗಾವಳಿಯ ಭಾಗವಾಗಿದ್ದ ಅಂಶ ಇದರಿಂದ 
ಸೃಷ್ಟವಾಗುತ್ತದೆ. ಮಾಲೂರು ತಾಲ್ಲೂಕು ಶಿವಾರ 


ಬಿಟಿ 
ಗ್ರಾಮದ ಕೆರೆಯ ತೂಬಿನ ಮೇಲಿನ ಶಾಸನವು 


“A 


ಹೆಂಜಿರನೆಂಬುನವನು "ದೆಡಿಗವಾಲ' ನನ್ನು ಆಳುತ್ತಿದ್ದಾಗ 


೧೬೩ 


ಅವನ ಮಗ ಚೋಳಜೀವ, ಚೋಳರ ಸೆಟ್ಕ ಗಂಗದತ್ತ 
ಮಾಬಳಿನಾಥ ಎಂಬ ತ್ರುಓತ ಉಲ್ಲೇಖಗಳನ್ನು 
ಹೊಂದಿದೆ. 


ಮೇಲೆ ಗಮನಿಸಿದ ಜೋಳ ಪೂರ್ವ ಮತ್ತು 
ಚೋಳರ ಕಾಲದ ಶಾಸನಗಳು ದೊರೆತಿರುವ ಸ್ಥಳ ಮತ್ತು 
ಆ ಶಾಸನಗಳಲ್ಲಿ ಉಕ್ತವಾಗಿರುವ ಕೆಲವು ಪ್ರಾದೇಶಿಕ 
ವಿಭಾಗಗಳ ಹಿನ್ನೆಲೆಯಲ್ಲಿ ದಡಿಗವಾಡಿಯ ವಿಸ್ತಾರವನ್ನು 
ಸ್ಥೂಲವಾಗಿ ನಿರ್ಧೆರಿಸಬಹುದಾಗಿಜೆ. 


ಚೋಳರ ಕಾಲದಲ್ಲಿ ದಡಿಗಾವಳಿಗೂ ನಿಕ್ರಮ 
ಜೋಳಮಂಡಲಕ್ಕೂ ಅಭೇದ ಕಲ್ಪಿಸಿರುವ ಅಂಶ 
ಶಾಸನಗಳಿಂದ ತಿಳಿದುಬರುವುದು. ಜೋಳ-ಪೂರ್ವದಲ್ಲಿನ 
ದಡಿಗಾವಳಿಯೇ ಜೋಳರ ಕಾಲದ "ವಿಕ್ರಮ ಜೋಳ 
ಮಂಡಲ'ವೆಂದು ಭಾವಿಸಬಹುದಾಗಿದೆ. ವಿಕ್ರಮಜೋಳ 
ಮಂಡಲದ ನಿಸ್ಮಾರೆ ಪೂರ್ವಕೆ ಉತ್ತರ ಆರ್ಕಾಡು 


3 
ಜಿಲ್ಲೆ ಯಿಂದ ಪಶ್ಚಿಮಕ್ಕೆ ತುಮಕೂರು ಜಿಲ್ಲೆ ಯ 
ಕುಣಿಗಲ್‌ ಪ್ರದೇಶದವರೆಗೂ ವ್ಯಾಪಿಸಿದ್ದಿತು. 


ಬೆಂಗಳೂರು ಮತ್ತು ಕೋಲಾರ ಜಿಲ್ಲೆಯ ಶಾಸನಗಳಲ್ಲಿ 
ಉಕ್ತವಾಗಿರುವ ದಡಿಗಾವಳಿ ಅಂತರಗತ ನಾಡುಗಳೆಂದರೆ; 
ಮಣ್ಣೆ ನಾಡು, ಕುಕ್ಟನೊರುನಾಡು, (ಕುಕ್ಕಲನಾಡು) 
ಸಣ್ಣೆನಾಡು; ಕುರುಕುಂದಾಳ್ಳಿನಾಡುಗಳಾಗಿವೆ. ಇದು 
ಹಿಂದೆ ಡಾ| ನ್ಲೀಟಿರು ಗುರುತಿಸಿದ್ದ ಪ್ರಜೇಶಗಳನ್ನೂ ಒಳ 
ಗೊಂಡಂತೆ, ಇಂದಿನ ತುಮುಕೂರು ಜಿಲ್ಲೆ ಯ ದಕ್ಷಿಣ- 
ಭಾಗ, ಮಂಡ್ಯ, ಬೆಂಗಳೊರು ಮತ್ತು ಕೋಲಾರ 
ಜಿಲ್ಲೆಯ ಭಾಗಗಳನ್ನು ಒಳಗೊಂಡಿದ್ದಿತೆಂದು ಖಚಿತವಾ 
ಹೇಳಬಹುದಾಗಿಜೆ. 


ಕ್ರಿ. ಶೈ ೯೬೭ರ ಮಾಗಡಿ ತಾಲೂಕಿನ ಮೂಡು 
ಪಾಳ್ಯದ ಶಾಸನವೊಂದು!2 ಗಂಗಭೀಮನೆಂಬುನನನಿಂದ, 
ಗಂಗಚ್ಚಿನ ಪಿರಿಯ ಮಗ ನೈಕುಂಠವಾಸಿಯಾದಾಗ 
"ದಡಿಗೇಶ್ವರ'ವೆಂಬ ದೇಗುಲವನ್ನು ಕಟ್ಟಿಸಿದ ವಿವರ 
12 ಅದೇ 1೫೭: ಮಾಗಡಿ ೧೨೫ 
13 ಡಾ| ದೇವರ ಕೊಂಡಾರೆಡ್ಡಿ $ 
ಪ್ರ. ೫೯, ಅಪ್ರಕಟಿತ) 


೧೬೮ 


ತಲಕಾಡಿನ ಗಂಗರ 


ನೀಡುತ್ತದೆ. ಇಲ್ಲಿ ಉಕ್ತವಾಗಿರುವ ಗಂಗ ಭೀಮನೇ 
ಗಂಗರ ಇಮ್ಮಡಿ ಮಾರಸಿಂಹನೆಂದು ವಿದ್ವಾಂಸರು 
ಗುರುತಿಸಿರುತ್ತಾರೆ.!3 ರಾಷ್ಟ್ರಕೂಟರ ನಿಶ್ವಾಸಿಯಾಗಿದ್ದ 
ಮಾರಸಿಂಹನು ಈ ದಡಿಗಾವಳಿ ಪ್ರದೇಶದ ಅಡಳಿತ 
ವನ್ನು "ದಡಿಗ'ನೆಂಬ ಹೆಸರಿನ ತನ್ನ ಓರ್ವ ಮಗನಿಗೆ 
ವಹಿಸಿದ್ದಿರಬೇಕು. ಆತನು ಪ್ರಾಯಶಃ ಯಾವುದೋ 
ಯುದ್ಧವೊಂದರಲ್ಲಿ ಗತಿಸಿದುದರ ಕುರುಹಾಗಿ 
"ದಡಿಗೇಶ್ವರ' ಎಂಬ ದೇವಾಲಯ ಅಸ್ತಿತ್ವಕ್ಕೆ ಬಂದಿ 
ತೆಂದು ವಿದ್ವಾಂಸರು ಗುರುತಿಸಿರುತ್ತಾರೆ. 


ದೇಶಕ್ಕೂ ಗಂಗರಿಗೂ ಮೊದಲಿ 
ನಿಂದಲೂ ನಿಕಟ ಬಂಧವನಿಜೆ. ಗಂಗರ ಬಹುತೇಕ 
ಶಾಸನಗಳು ಕೊಂಗುಣಿ ವರ್ಮನನ್ನು ಗಂಗವಂಶದ 
ಮೂಲಪುರುಷನೆಂದು ಕರೆದಿದೆ. ಆದರೆ ನಗರ ಮತ್ತು 
ಕಲ್ಲೂರು ಶಾಸನಗಳಲ್ಲಿ ಈತನನ್ನು ದೆಡಿಗನೆಂದು 
ಕರೆದಿರುವುದು ಗಮನಾರ್ಹ ಅಂಶವಾಗಿದೆ. ಗಂಗದೊರೆ 
ದರ್ವಿನೀತನ ಕಾಲದವರಿಗೆ ಅಂದರೆ ಕ್ರಿ. ಶ. ಸುಮಾರು 
ಏಳನೆಯ ಶತಮಾನದವರೆಗೆ ದೊರೆತಿರುವ ಇವರೆ ತಾಮ್ರ 
ಶಾಸನಗಳಲ್ಲಿ ಉಕ್ತವಾಗಿರುವ ಸ್ಥಳಗಳೆಲ್ಲವೂ ಇಂದಿನ 
ಕೋಲಾರ, ಬೆಂಗಳೂರು, ಮಂಡ್ಯ, ತುಮಕೂರು 
ಜಿಲ್ಲಾ ಪ್ರದೇಶಗಳಿಗೆ ಸೀಮಿತವಾಗಿರುವುದು ಇಲ್ಲಿ 
ಗಮನಾರ್ಹ ಅಂಶವಾಗಿದೆ. ಕೋಲಾರ್ಕ ಬೆಂಗಳೂರು, 
ಧರ್ಮಪುರಿ ಜಿಲ್ಲೆಯ ಶಾಸನಗಳಲ್ಲಿ ಕಂಡುಬರುವ ಗಂಗ 
ಆರು ಸಾವಿರ ಪ್ರದೇಶವೇ ಆರಂಭದಲ್ಲಿ ಗಂಗರು ಆಳುತ್ತಿದ್ದ 
ಪ್ರದೇಶವಾಗಿದ್ದಿತು. (ಅದು ಅನಂತರದಲ್ಲಿ ಬಾಣರ 
ವಶಕ್ಕೆ ಹೋದಾಗಲೂ ಅದನ್ನು ಗಂಗನಾಡು ಅಥವಾ 
ಗಂಗ ೬೦೦೦ ವೆಂದೇ ಗುರುತಿಸುತ್ತಿದ್ದುದು ಕಂಡು 
ಬರುತ್ತದೆ) ಗಂಗರೆ ರಾಜ್ಯ ಜೋಳರಿಂದ ಅನನತಿ 
ಹೊಂದಿದ ನಂತರದಲ್ಲಿ ಹುಟ್ಟಿಕೊಂಡ ಶಿವಮೊಗ್ಗದ 
ಶಾಸನವು. (ಎ. ಕ. 1/1, ಶಿವಮೊಗ್ಗ, ಇ೩ ಕ್ರಿ. ಶೆ. 
೧೧೩೩) ದಡಿಗೆ ಮತ್ತು ಮಾದವರೆಂಬುನವರು, ಸಿಂಹೆ 
ನೆಂದಿ ಎಂಬ ಜೈನಯತಿಯ ನೆರವಿನಿಂದ ಗಂಗರಾಜ್ಯ 


RE 
ಲ್ಪ 
ಸಂ 


ದೇನಾಲಯೆಗಳು ಒಂದು ಅಧ್ಯಯನ (ಪಿಎಚ್‌, ಡಿ. ನಿಬಂಧ 


ಎ 


ಸ್ಥಾಪಿಸಿದರೆಂದು ತಿಳಿಯುತ್ತದೆ. ಇಲ್ಲಿ ಉಕ್ತವಾಗಿರುವ 
*ದಡಿಗ' ಎಂಬ ಹೆಸರು ಪ್ರಾಯಶಃ ಕೊಂಗುಣಿವರ್ಮನಿ 
ಗಿದ್ದ ಮತ್ತೊಂದು ಹೆಸರು ಎಂದು ಭಾವಿಸಬೇಕಾಗಿದೆ. 
ಮೈಸೂರು ಜಿಲ್ಲೆ ಯ ಆಗ್ನೇಯ ಭಾಗವು ಬಡಗಕೊಂಗು 
ನಾಡಿನ ವ್ಯಾಪ್ತಿಯ ಯಲ್ಲಿ ಬರುತ್ತದೆ. ಮೂಲತಃ ಈ 
ಕೊಂಗು ಪ್ರಜೇಶದವರಾದ ನೊಂಗುಣಿವರ್ಮ ಮತ್ತು 
ಪ್ರದೇಶದಲ್ಲಿ ಪಲ್ಲವರ 
ಸಮುದ್ರಗುಪ್ತನ ದಕ್ಷಿಣಾ 
ಯಾತ್ರೆಯ ಸಂದರ್ಭದಲ್ಲಿ ಏಸ ರ್ಪಟ್ಟಿದ್ದ 
ಲಾಭವನ್ನು ಪಡೆದು ಅವರು 
ಗೆಂಗರಾಜ್ಯನನ್ನು ಈ ದಡಿಗಾವಳಿ ಪ್ರದೇಶದಲ್ಲೇ 
ಸ್ಕಾ ಫಿಸಿದಂತೆ ಕಂಡು ಬರುತ್ತದೆ. ಅಂತೆಯೇ 
Mh ವ್ಯಾಪ್ತಿ ಪ್ಲಿಯಲ್ಲಿನ ಕುವಳಾಲಪುರ ಇವರ 
ಮೊದಲ ರಾಜಧಾನಿಯಾಯಿತು. ಹೀಗಾಗಿ ಕೊಂಗುಣಿ 
ವರ್ಮನಸಿಗೆ "ಜೆಡಿಗ? ಎಂಬ ಅನ್ವರ್ಥನಾಮ 
ಸಲ್ಲುವಂತಾಗಿರಬೇಕು. 


ಶೆ 
ಮೊಂಡು! ಧಾರವಾಡ ಜಿಲ್ಲೆಯ ಚಡಗ 
ತಾಲೂಕಿನ ಗುಡಿಗೆರೆ ಗ್ರಾಮಕ್ಕೆ ಸೇರಿದ್ದು, ಮಾರಸ್ಸಟ್ಟ 
ಮಹಾರಾಜ ಪೃಥ್ವಿ ರಾಜ್ಯವನ್ನು ಆಳುತ್ತಿರುವಾಗ 
ನಾಡೊಂದನ್ನು "ದಡಿಗರಸ'ನೆಂಬುವವನು ಆಳುತ್ತಿದ್ದುದರ 
ವಿವರ ನೀಡುತ್ತದೆ. ಇಲ್ಲಿ ಉಕ್ತನಾಗಿರುವ ಮಾರಸಟ್ಟನು 
ಗಂಗರೆ ಮಾರಸಿಂಹೆನೆಂದು ಗ್ರಹಿಸಿದರೆ ರಾಷ್ಟ್ರಕೂಟರ 
ಅಧೀನರಾಗಿದ್ದ ಗಂಗರು ಧಾರವಾಡ ಪ್ರದೇಶದ ಅಳಿಕೆ 
ಯನ್ನು ಮಾಡುತ್ತಿ ದ್ದ ಅಂಶ ಇನ್ನಷ್ಟು ಖಚಿತವಾಗುವು 
ದೆಲ್ಲದೆ, ಆ ಪ್ರದೇಶವನ್ನು ನೋಡಿಕೊಳ್ಳಲು “ದಡಿಗರಸ? 
ನೆಂಬುವವನನ್ನು ನೇನಿಸಿದ್ದನೆಂದು ತಿಳಿಯಬಹುದಾಗಿದೆ 
ಇದೇ ಜಿಲ್ಲೆ ಯ ರೋಣ ಇಲೂಕಿನ ಸೂಡಿಗ್ರಾಮದ 
ಕಲ್ಯಾಣ ಚಾಳುಕ್ಯರ ಆರನೇ Rl ನಾ 
ಶಾಸನಗಳಲ್ಲಿ!5 ದಡಿಗನೆಂ ಮಹಾಸಾಮಂತನೆ 


ಪ್ರಸ್ತಾಪ ಬರುತ್ತದೆ. ಇನರು ಕೆಸುಕಾಡನ್ನು ಆಳುತ್ತಿದ್ದ 
ಬಪ್ಪುರ ಕುಟುಂಬಕ್ಕೆ ಸೇರಿದನನಾಗಿ “ಬಾಲಿ” 
ನಂಶೀಕನೆಂದು ತಿಳಿದು ಬರುತ್ತವೆ. ಇಲ್ಲಿ ಉಕ್ತನಾಗಿ 
ರುವ ದೆಡಿಗನ ತಂದೆಯ ಹೆಸ ಸರು ಗುಂಡನೆಂದು 
ತಿಳಿಯುತ್ತದೆ... ಲೋಕರಸ, ಪೆರ್ಮ, ಇರುಗರಸ 
ಸಿರಿಗಣ, ಬಿಟ್ಟ ದೇನ, ನಾಗರಸ ಮುಂಂತಾದ ಹೆಸರಿನ 
ನರು ಈ ವಂಶದಲ್ಲಿ ಆಗಿಹೋದರೆಂದು ತಿಳಿದು ಬರುತ್ತದೆ. 
ಇವರನ್ನು ಆ ಶಾಸನದಲ್ಲಿ ವೀರಮಾಹೇಶ್ವರರೆಂದು, 
ಅಷ್ಟ್ರಾದಶಾಶ್ವಮೇಧ ಯಜ್ಞ, ದೀಕ್ಷಿತರೆಂದೂ, ಕೂರ್ಮ 
ಲಾಂಛನ, ಕಪಿಧ್ವಜ ವಿರಾಜಮಾನರೆಂದು ವಿವಿಧವಾಗಿ 
ವರ್ಣಿಸಲಾಗಿದೆ. ಇವರ ಬಗ್ಗೆ ಹೆಚ್ಚಿನ ಅಧ್ಯಯನ 
ನಡೆಯಬೇಕಾದ ಅಗತ್ಯವಿದೆಿ.16 


ದಡಿಗವಾಡಿ ಪ್ರಜೀಶ ಚೋಳರ ವಶವಾದಾಗ 
ಪ್ರದೇಶದ ಕೆಲವು ಅಧಿಕಾರಿಗಳು ಜೋಳರ ಅಧೀನ 
ರಾದರೆ, ಮತ್ತೆ ಕೆಲವರು ಕಲ್ಯಾಣ ಚಾಳುಕ್ಯರ ಆಶ್ರಯ 
ಪಡೆದುಕೊಂಡರು, ಇನ್ನೂ ಕೆಲವರು ಆಗತಾನೆ ಮಲೆನಾಡಿ 
ನಲ್ಲಿ ತಲೆಯೆತ್ತತೊಡಗಿದ್ದ ಹೊಯ್ಸಳರನ್ನು ಕೂಡಿ 
ಕೊಂಡು, ಮುಂದೆ ಗಂಗವಾಡಿ ಪ್ರಜೀಶದಿಂದ 
ಚೋಳರನ್ನು ಹೊರಗಟ್ಟಲು ಕಾರಣರಾದ ಅಂಶ ಸರ್ವ 
ವಿದಿತ. ಆದರೆ ದಡಿಗ ನಂಶೀಯರು ರಾಷ್ಟ್ರ ಕೂಟಿರ 
ಕಾಲಕ್ಕಾಗಲೇ ಗಂಗರ ಅಧೀನೆರಾಗಿ ರಟ್ಟಿವಾಡಿಯ 
ಪ್ರದೇಶದ ಭಾಗಗಳನ್ನು ಆಳುತ್ತಿದ್ದ ಅಂಶ ಮೇಲೆ 
ಉಲ್ಲೇಖಿಸಿದ ಗುಡಿಗೆರೆ ಶಾಸನದಿಂದ ವ್ಯಕ್ತವಾಗುತ್ತದೆ. 
ಆ ವಂಶೀಯರೇ ಮುಂದೆ ಕಲ್ಯಾಣದ ಚಾಳುಕ್ಯರ 
ಕಾಲದಲ್ಲಿ ಮಹಾಮಂಡಲಿಕ ಪದವಿಯನ್ನು ಅಲಂಕರಿಸಿ 
ಮಾನ್ಯತೆಯನ್ನು ಪಡೆದುಕೊಂಡಿದ್ದ ರೆಂಬುದು ಸೂಡಿ 
ಶಾಸನದಲ್ಲಿ ಸುವ್ಯಕ್ತ ಗೊಂಡಿದೆ. ಕಲ್ಯಾಣದ ಚಾಳುಕ್ಯರ 
ಅಶ್ರಯದಲ್ಲಿ ಅನೇಕ ಗಂಗ ಮತ್ತು ನೊಳಂಬ ವಂಶೀ 
ಯರು ಮಾಂಡಲಿಕರಾಗಿದ್ದುದು ಕೆಲವು ಶಾಸನಗಳಿಂದ 
ತಿಳಿದಿರುವ ವಿಷಯವೇ ಆಗಿದೆ. 


14 ಸೌ ಣಂ KN ನಂ" ೧೨, ಎ, ಇಂ. 711, ಪು, ೨೫೭ 


15 ಎ. ಇಂ, 21; ಪು. ೧೦೫; ಸೌ, ಇಂ. 
16 ಬಳ್ಳಿ ಗಾವೆಯ ಪ್ರಸಿ ದ್ಧ 
1910- 41. 


ತಾರಾಭಗೆವ ತಿಶಿಲ್ಪವ 


ಇ. ೫1-1]., 


ನ್ನ್ನು ಆದಿನುಹಾಬಪ್ಪು ರೆ 


ನಂ. ೧೬೮ 


ನಂಶೆದ ನಾಗಿಯಕ್ಕ್‌ ಮಾಡಿಸಿದಳು, MAR 


[22] ೧೬೯ 


*ದಡಿಗ' ಎಂಬ ಹೆಸರಿನೆ ಊರೊಂದು ಮಂಡ್ಯ 
ಜಿಲೆ ಯ ನಾಗಮಂಗಲದ ಈಶಾನ್ನೆನೆ ಸುಮಾರು ೧೬ 
ಗೊ ಪ" 


ಕ. ಮೀ. ಅಂತರದಲ್ಲಿದ್ದು, ಒಂದು ವಿಶಾಲವಾದ 
ಕೆಕೆಯನ್ನು ಪಡೆದಿದೆ. ಆ ಊರಿನ ಒಂದು ಶಾಸನ 
ದೆಲ್ಲಿ *ದಡಿಗನ ಕೆಜಿ ಎಂಬ ಉಲ್ಲೇಖ 


ವಿದ್ದು, ಅದೊಂದು ಅನಾದಿ ಅಗ್ರಹಾರ ಎಂದು 
ವರ್ಣಿತವಾಗಿದೆ.1? ಪ್ರಾಯಶಃ ದಡಿಗನೆಂಬ ವ್ಯಕ್ತಿ 
ಯಿಂದ ಬಹಳ ಹಿಂದೆಯೇ ನಿರ್ಮಿತವಾದ ಕೆಕೆಯಿಂಡಾಗಿ 
ಆ ಊರಿಗೆ ಹೆಸರು ಬಂದಿರಬೇಕು. 


ವ್ಯಕ್ತಿ ನಾಮವಾಗಿ ತುಮಕೂರು ಜಿಲ್ಲೆ ಯ 
ಗುಬ್ಬಿ ತಾಲೂಕಿನ ಶಾಸನದಲ್ಲಿ! «ದಡಿಗ' ಕಂಡು 
ಬಂದಿದೆ. ಒಬ್ಬ ಜೈನ ವರ್ತಕನ ಹೆಸರು "ದಡಿಗ 
ಸೆಟ್ಟಿ? ಎಂದಿರುವುದು. ಹೊಳೇನೆರಸೀಪುರದ ಶಾಸನ 
ದಲ್ಲಿ! ಕಂಡುಬರುತ್ತದೆ. 


ಬೇಲೂರು ತಾಲೂಕಿನ ಹಳೇಬೀಡು ಶಾಸನದಲ್ಲಿ 
ಕಲಕುಣಿನಾಡಿನ ಕಲ್ಲಂಗೆರೆ ಗ್ರಾಮುದ ಎಲ್ಲೆಗಳನ್ನು 
ಉಲ್ಲೇಖಿಸುವಾಗ “ಬಡಗಲು ಸಸಿನ ದಡಿಗನ ಲಿಂಗ 
ಮುದ್ರೆ ಕಲ್ಲಿಂ... ಎಂಬ ಉಲ್ಲ್ಲೇಖನಿದೆ.20 


ಮೇಲಿನ ನಿಶ್ಲೇಷಣೆ ಮತ್ತು ಉಲ್ಲೇಖಗಳಿಂದ 
ನಾವು ಮನಗಾಣ ಬಹುದಾದ ಹಲವು ಅಂಶಗಳನ್ನು 
ಈ ಕೆಳಕಂಡಂತೆ ಪಟ್ಟ ಮಾಡಬಹುದು. 


೧) ಗಂಗರ ಪೂರ್ವ ಕಾಲದಲ್ಲೇ ಆಂದರೆ ಬಾಣರ 
ಕಾಲದಲ್ಲೇ ದಡಿಗಾವಳಿ ಅಥವಾ ದಡಿಗವಾಡಿ 
ಅಸ್ತಿತ್ವದಲ್ಲಿದ್ದಿತು. 


17 ಎ. ಈ IV, ನಾಗಮಂಗಲ ೩೫, ಕ್ರಿ. ಶ, ೧೪೦೦? 
18 ಅದೇ XII ಗಂಬ್ಬಿ ೪೫, 


೨) ಪೂರ್ವದಲ್ಲಿ ಉತ್ತರ ಆರ್ಕಾಡಿನಿಂದ ಪಶ್ಚಿಮದ 
ಕುಣಿಗಲ್ಲು ಪ್ರದೇಶದವರೆಗೂ ಈ ಪ್ರಾದೇಶಿಕ 
ವಿಭಾಗ ವ್ಯಾಪಿಸಿದ್ದಿತು. ಜೋಳರ ಕಾಲದಲ್ಲಿ 
ಈ ಪ್ರದೇಶವನ್ನು ವಿಕ್ರಮನು ಜೋಳ ಮಂಡಲ 
ವೆಂದು ಕರೆಯಲಾಗಿತ್ತು. 


೩) ಈ ಪ್ರಾಜೀಶತಿಕ ವಿಭಾಗ ಕಾಲದಿಂದ ಕಾಲಕ್ಕೆ 
ತನ್ನದೇ ವೈಶಿಷ್ಟ್ಯವನ್ನು ಪಡೆದಿದ್ದಿತಾದರೂ 
ಪ್ರ ಕ ರಾಜಕೀಯ ವಿಭಾಗವಾಗಿ ಮಾರ್ಪಟ್ಟು 


೪) ಇದೊಂದು ಆಯಕಟ್ಟಿನ ಪ್ರದೇಶವಾದ್ಯ ರಿಂದ 
ಬ ೦ 

ಇದನ್ನು ಗಳಿಸಲು ಸಾಮ್ರಾಜ್ಯಗಳ ನಡುನೆ 

ಅನೇಕ ಯುದ್ಧಗಳಾಗಿವೆ. ಇತಿಹಾಸದಲ್ಲಿ ಪ್ರಸಿದ್ಧ 


ರಾದ ಮೊರಸು ಮಸ್ಸೆಯರ ಆಡುಂಬೊಲವೂ 
ಇದೇ ಅಗಿದ್ದಿತು. 


೫) ಗಂಗೆ ರಾಜ್ಯದ ಪ್ರಾರಂಭದ ಪ್ರದೇಶವಾದ ಗಂಗ 
೬೦೦೦ ವೂ ಇದರ ಭಾಗ ನಾಗಿದ್ದಿತು. 


೬) "ದಡಿಗ' ಎಂಬ ಪದವು ವೀರತ್ವದ ಪ್ರತೀಕವಷ್ಟೇ 
ಆಗಿರದೆ, ವ್ಯಕ್ತಿನಾಮುಗಳಲ್ಲಿ, ಸ್ಥಳನಾಮಗಳಲ್ಲಿ 
ನಾಡಿನ ಹೆಸರಿನಲ್ಲಿ ಕೊನೆಗೆ ಗಡಿಗಲ್ಲುಗಳ ಹೆಸರಿ 
ನಲ್ಲೂ ಪ್ರಯುಕ್ತವಾಗಿ, ಗಂಗ ಪೂರ್ನ ಹಾಗೂ 
ಗಂಗೋತ್ತರ ಅವಧಿಯಲ್ಲೂ ತನ್ನ ಸ್ಥಾನವನ್ನು 
ದೃಢಪಡಿಸಿಕೊಂಡಿದ್ದುದನ್ನು ಮನಗಾಣ ಬಹು 
ದಾಗಿದೆ. 


19 ಅದೇ, 7111, ಹೊಳೆನರಸೀಪುರ ೬೨, ಕ್ರಿ. ಶ. ಸ್ಮು ಆನೇ ಶತಮಾನ 
( 


20 ಅಡೆ 170, ಬೇಲೂರು ೨೨೧, ಶೆ. ೧೨೬೫. 


3 
ಜ್‌ 


೧೭೦ 


ಇತಿಹಾಸ ದರ್ಶನ 


